ಲ ಕ A 
ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ - 906 

ಸದಸ್ಯರ ಹೆಸರು ಶ್ರೀ ಎಂ.ಎ. ಗೋಪಾಲಸ್ವಾಮಿ 

ಉತ್ತರಿಸುವ ದಿನಾಂಕ 4 21/12/2021 

ಉತ್ತರಿಸುವ ಸಚಿವರು ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 


ಸಾರ್ವಜನಿಕ ಉದ್ದಿಮೆಗಳ ಸಚಿವರು. 


ಗ್ರಾಮ ಪೆಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ 
ಬ | ಮೇಲ್ದರ್ಜೆಗೇರಿಸಲು ಕರ್ನಾಟಕ ಪುರಸಭೆಗಳ ಅಧಿನಿಯಮ 
1964 ರ ಕಲಂ-349 ರನ್ವಯ ಈ ಕೆಳಕಂಡ ಮಾನದಂಡಗಳನ್ನು 
ಅನುಸರಿಸಲಾಗುತ್ತದೆ: 


ಕೇಂದ್ರವನ್ನಾಗಿಸಿಕೊಂಡು ಭನ 
ಪಟ್ಟಣ ವ ರಚನೆ 
ಮಾಡಲು K ಇರಬೇಕಾದ 
ಅರ್ಹತೆ/ಮಾನದಂಡಗಳೇನು; 

(ಆದೇಶ ಸಹಿತ ವಿವರ 
ನೀಡುವುದು) 


|. ಅಂತಹ ಪ್ರದೇಶದ ಜನಸಂಖ್ಯೆಯು 10,000 ಕೈ ಕಡಿಮೆ 
ಇಲ್ಲದಂತೆ ಹಾಗೂ 20,000 ಕ್ಕೆ ಹೆಚ್ಚಿಲ್ಲದಂತಿರಬೇಕು; 

2. ಅಂತಹ ಪ್ರದೇಶದ ಜನಸಂಖ್ಯೆಯ ಜನಸಾಂದ್ರತೆಯು ಆ 
ಪ್ರದೇಶದ ಒಂದು ಚಿಕಿ.ಮೀ ವಸ್ಪೀರ್ಣಕ್ಕೆ 400 ಕ್ಕಿಂತ 
ಕಡಿಮೆ ಇಲ್ಲದಿರುವುದು; 

3. ಕೃಷಿಯೇತರ ಚಟುವಟಿಕೆಗಳಲ್ಲಿನ ಉದ್ಯೋಗಾವಕಾಶಗಳ 
ತಹುನ ಪ್ರಮಾಣವು ಒಟ್ಟು ಉದ್ಯೊ €ಗದ 


ಪ್ರಮಾಣಕ್ಕಿಂತ ಶೇ.50 ಕ್ಕಿಂತ ಕಡಿಮೆ ಇಲ್ಲದಿರುವುದು. 


ಅಲ್ಲದೇ ಅಂಥ ಪ್ರದೇಶದಲ್ಲಿ ತಾಲ್ಲೂಕು ಕೇಂದ್ರ ಕಾರ್ಯಸ್ಥಾನವು 
ಇದ್ದಲ್ಲಿ, ಆ ಪ್ರದೇಶವು 10,000 ಕಿಂತ ಕಡಿಮೆ ಜನಸಂಖ್ಯೆಯನ್ನು 
ಹೊಂದಿದರೂ ಸಹ ಆ ಪ್ರದೇಶವನ್ನು ಪಟ್ಟಣ 
ಪಂಚಾಯಿತಿಯನ್ನಾಗಿ ಪರಿವರ್ತಿಸಬಹುದು. 


ಮುಂದುವರೆದು, ದಿನಾಂಕ:19/03/2015 ರ ಸಚಿವ ಸಂಪುಟ 
ಸಬೆಯ ನಿರ್ಣಯದಂತೆ 15,000 ಕ್ಕಿಂತ ಹೆಚ್ಚು ಜನಸಂಖ್ಯೆ 
ಹೊಂದಿರುವ ಗ್ರಾಮ ಪಂಚಾಯಿತಿಗಳನ್ನು ಮಾತ್ರ 
ಮೇಲ್ಲರ್ಜೆಗೇರಿಸಲು ಕ್ರಮವಹಿಸಲಾಗಿರುತ್ತದೆ. 


2 


ಹಾಸನ ಜತ ಜನ್ನರಾಯಪಾಣ ತಾಲ್ಲೂಕಿನ [ಹಾಸನ ಜಿಲ್ಲೆ ಚೆನ್ನರಾಯಪಟ್ಟಣ ತಾಲ್ಲೂಕಿನ 
ಶ್ರವಣಬೆಳಗೊಳ ಹೋಬಳಿ ಕೇಂದವು ಧಾರ್ಮಿಕ, | ಶ್ರವಣಬೆಳಗೊಳವನ್ನು ಪಟ್ಟಣ ಪಂಚಾಯಿತಿಯಾಗಿ 
ಶೈಕ್ಷಣಿಕ ಮತ್ತು ವಾಣಿಜ್ಯ ಕೇಂದ್ರವಾಗಿ ಬೆಳವಣಿಗೆ ಮೇಲ್ದರ್ಜೆಗೇರಿಸಲು ಹಾಸನ ಜಿಲ್ಲಾಧಿಕಾರಿಯಿಂದ 
ಹೊಂದಿದ್ದು, ಶ್ರವಣಬೆಳಗೊಳ ಮತ್ತು ಇದರ ಅಕ್ಕ | ಸೂಕ್ತ ಮತ್ತು ಅರ್ಹ ಪ್ರಸ್ತಾವನೆ ಸ್ಟೀಕೃತವಾದಲ್ಲಿ 
ಪಕ್ಕದಲ್ಲಿರುವ ಗ್ರಾಮಗಳನ್ನು ಸೇರಿಸಿಕೊಂಡು | ನಿಯಮಾನುಸಾರ ಕ್ರಮವಹಿಸಲಾಗುತ್ತದೆ. 
ಶ್ರವಣಬೆಳಗೊಳವನ್ನು ಹೊಸ ಪಟ್ಟಣ 

ಪಂಚಾಯಿತಿಯನ್ಸಾಗಿ ಘೋಷಣೆ ಮಾಡುವ 

ಆಲೋಚನೆ ಸರ್ಕಾರಕ್ಕಿದೆಯೇ; ಅಥವಾ 

ಶ್ರವಣಬೆಳಗೊಳವನ್ನು ಹೊಸ ಪಟ್ಟಣ 

ಪಂಚಾಯಿತಿಯನ್ನಾಗಿ ಘೋಷಣೆ ಮಾಡುವ ಬಗ್ಗೆ 

ಸರ್ಕಾರದ ನಿಲುವೇನು? (ಮಾಹಿತಿ ನೀಡುವುದು) 


ಸಂಖ್ಯೆ; ನಅಇ 42 ಎಲ್‌ಸಿಕ್ಯೂ 2021 


Ad, Ee | 
(ಎನ್‌. ನಾಗಿರಾಜು ಬಿ 


ಮಾನ್ಯ ಪೌರಾಡಳಿತ, ಸಣ್ಣ" ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು. 


